CPMG/KA/ BG-GPO/13/2003-2005 | ಸುವರ್ಣ ಕರ್ನಾಟಕ 2006 


ಕರ್ನಾಟಕ ರಾ ಕ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಜೂನ್‌ ೨, ೨೦೦೫ (ಜೇಷ್ಠ ೧೨, ಶಕ ವರ್ಷ ೧೯೨೭) ಸಂಚಿಕೆ ೨೨ 











ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 27 ಎಂಎನ್‌ಇ 2005, ಬೆಂಗಳೂರು, ದಿನಾಂಕ: 6ನೇ ಮೇ, 2005 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಸೂಚನೆ ಸಂಖ್ಯೆ:ಆಕುಕ 279 ಎಂಎಸ್‌ಎಸ್‌ 2005 ದಿನಾಂಕ:25.4.2005ರ ಕ್ರಮ 
ಸಂಖ್ಯೆ:30 ರಲ್ಲಿ ಡಾ:ತೇಜಾಮಣಿ ಸಿ.ಎಂ. ವೈದ್ಯಾಧಿಕಾರಿ, ಸಮುದಾಯ ಆರೋಗ್ಯ ಕೇಂದ್ರ, ತಲಕಾಡು, ಟಿ.ನರಸೀಪುರ ತಾಲ್ಲೂಕು, ಮೈಸೂರು ಜಿಲ್ಲೆ, 
ಹಾಗೂ ಕ್ರಮ ಸಂಖ್ಯೆ:46ರಲ್ಲಿ ಡಾ:ಮಮತಾ ಹೆಚ್‌.ಕೆ. ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಚಂದಾಗಾಲು, ಮಂಡ್ಯಜಿಲ್ಲೆ, ಇವರುಗಳ 
ಸೇವೆಯನ್ನು ಮೈಸೂರು ಮಹಾನಗರ ಪಾಲಿಕೆಗೆ ನಿಯೋಜನೆಯ ಮೇಲೆ ನೇಮಿಸಲು ಸದರಿಯವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಗೆ 
ನೀಡಿರುತ್ತಾರೆ. 

ಅದರಂತೆ ಡಾ:ತೇಜಾಮಣಿ ಸಿ.ಎಂ. ವೈದ್ಯಧಿಕಾರಿ, ಇವರನ್ನು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ದಿನಾಂಕ:28.2.2005 ರಂದು 
ಡಾ:ಎಂ.ಎಸ್‌. ಮಾಲಾ, ವೈದ್ಯಾಧಿಕಾರಿಗಳ ವಯೋ ನಿವೃತ್ತಿಯಿಂದ ಖಾಲಿಯಾದ ಸ್ಥಳಕ್ಕೆ ಹಾಗೂ ಡಾ: ಮಮತಾ ಹೆಚ್‌.ಕೆ. ವೈದ್ಯಾಧಿಕಾರಿ, ಇವರನ್ನು 
ಡಿಟಿಪಿ ವಿಭಾಗದಲ್ಲಿ ಡಾ:ಆಶಾ ರವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಮರುನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ಕುಮಾರ್‌ 


ಪಿ.ಆರ್‌. 550 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 155 ಸಅಸೇ 2005, ಬೆಂಗಳೂರು, ದಿನಾಂಕ: 4ನೇ ಮೇ, 2005 
ಸರ್ಕಾರದ ಆದೇಶ ಸಂಖ್ಯೆ: ಪಿಡಿ 43 ಎಸ್‌ಎಸ್‌ಎಂ 2005, ದಿನಾಂಕ: 19.4.2005 ರಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯ ಯೋಜನೆ 
ಮತ್ತು ಸಾಂಖ್ಯಕ ಇಲಾಖೆಯಲ್ಲಿ (ಮಾನವ ಅಭಿವೃದ್ಧಿ ವಿಭಾಗ) ಉಪ ನಿರ್ದೇಶಕರ ಹುದ್ದೆಯಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀ 
ಎಂ. ವಿಜೇಂದ್ರಬಾಬು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಪ ನಿರ್ದೇಶಕರ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ ಹಾಗೂ ವರ್ಗಾವಣೆ 
ಹೊಂದಿದ ಉಸ್ತುವಾರಿ ಹಾಗೂ ಮೌಲ್ಯಮಾಪನಾಧಿಕಾರಿ, ಕರ್ನಾಟಕ ರಾಜ್ಯ ಏಡ್ಸ್‌ ನಿಯಂತ್ರಣ ಸಂಸ್ಥೆ ಹುದ್ದೆಯಲ್ಲಿ ಹಾಜರಾಗುವಂತೆ ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 551 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


(೧೯೭) 


೧೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨, ೨೦೦೫ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 114 ಇಆತ 2004, ಬೆಂಗಳೂರು, ದಿನಾಂಕ: 2ನೇ ಮೇ, 2005 
ಕಂದಾಯ ಇಲಾಖೆಯು ದಿನಾಂಕ: 15.4.2005ರ ಅಧಿಸೂಚನೆ ಸಂಖ್ಯೆ:ಕಂಇ 48 ಎಟಿಎಸ್‌ 2004ರಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆ ವಶಕ್ಕೆ ನೀಡಲಾಗಿರುವ ಶ್ರೀಮತಿ ಹೆಚ್‌. ಸರಳ ರವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ಬೆಂಗಳೂರು 
(ನಗರ) ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಖಾಲಿ ಇರುವ ಪತ್ರಾಂಕಿತ ಭೋಧಕರ ಹುದ್ದೆಯಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಅನುಸೂಯ 
ಪಿ.ಆರ್‌. 553 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ತರಬೇತಿ) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 141 ಸಅಸೇ 2005, ಬೆಂಗಳೂರು, ದಿನಾಂಕ: 2ನೇ ಮೇ, 2005 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಒಬಿ (1) 22005 ದಿನಾಂಕ: 15.4.2005 ರಲ್ಲಿ ಕರ್ನಾಟಕ ಸರ್ಕಾರ 
ಸಚಿವಾಲಯದಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ನ್ಯಾಯಾಂಗ ಅಧಿಕಾರಗಳನ್ನು ಕರ್ನಾಟಕ ಉಚ್ಛ ನ್ಯಾಯಾಲಯವು 
ವರ್ಗಾಯಿಸಿರುವುದರಿಂದ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರು ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ. 


























ಕ್ರ. ಅಧಿಕಾರಿಯವರ ಹೆಸರು : ಪದನಾಮ ಹಾಗೂ ಇಲಾಖೆ ವರ್ಗಾಯಿಸಿ ನೇಮಿಸಲಾದ ಸ್ಥಳ 
ಸಂ. 
ಶ್ರೀ : ಶ್ರೀಮತಿ 
1. | ಶ್ರೀ ಮಾಲಸಿದ್ದಪ್ಪ ಟಿ.ಆನಂದಶೆಟ್ಟಿ, ಸಿವಿಲ್‌ ಜಡ್ಜ್‌ (ಹಿ.ಶ್ರೇ) ಮುದ್ದೆಬಿಹಾಳ್‌ ಬಿಜಾಪುರ ಜಿಲ್ಲೆ. 
ಸಿವಿಲ್‌ ಜಡ್ಜ್‌ (ಹಿ.ಶ್ರೇ) ಕಾನೂನು ಕೋಶದ ಮುಖ್ಯಸ್ಥರು ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಮತ್ತು ಕಾರ್ಮಿಕ ಇಲಾಖೆ. 
2. | ಶ್ರೀಮತಿ ಕೆ. ನಾಗರತ್ನ, ಅಡಿಷನಲ್‌ ಸಿವಿಲ್‌ ಜಡ್ಜ್‌ (ಹಿ.ಶ್ರೇ) ಗದಗ್‌ 
ಸಿವಿಲ್‌ ಜಡ್ಜ್‌ (ಹಿ.ಶ್ರೇ) ಕಾನೂನು ಕೋಶದ ಮುಖ್ಯಸ್ಥರು ಹಾಗೂ (ಖಾಲಿ ಹುದ್ದೆ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಗ್ರಾ. ಮತ್ತು ಪಂ.ರಾಜ್‌ 
ಇಲಾಖೆ. 
3. | ಶ್ರೀ ಚನಾಲ್‌ ಬಾಪೂಜಿ ತಿಮ್ಮಪ್ಪ, ಸಿವಿಲ್‌ ಜಡ್ಜ್‌ (ಹಿ.ಶ್ರೇ) ಕೂಡ್ಲಿಗಿ ಬಳ್ಳಾರಿ ಜಿಲ್ಲೆ. 
ಸಿವಿಲ್‌ ಜಡ್ಜ್‌ (ಹಿ.ಶ್ರೇ) ಕಾನೂನು ಕೋಶದ ಮುಖ್ಯಸ್ಥರು ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಸಹಕಾರ, ಕೃ. ಮತ್ತು 
ತೋ. ಇಲಾಖೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 554 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 24 ಕಾಮಾಸೇ 2005, ಬೆಂಗಳೂರು, ದಿನಾಂಕ: 29ನೇ ಏಪ್ರಿಲ್‌, 2005 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಸಿಆಸುಇ 66 ಆಸೇವ 2005, ದಿನಾಂಕ:25.4.2005 ರನ್ವಯ ಶ್ರೀ 
ಹೆಚ್‌.ಡಿ. ಬಾಲಕೃಷ್ಣೇಗೌಡ, ನಿಯಂತ್ರಕರು, ಕಾನೂನು ಮಾಪನಶಾಸ್ತ್ರ ಇಲಾಖೆ, ಬೆಂಗಳೂರು ಇವರನ್ನು ದಿನಾಂಕ:30.4.2005ರ ಅಪರಾಹ್ನದಿಂದ 
ಜಾರಿಗೆ ಬರುವಂತೆ ಕಾನೂನು ಮಾಪನಶಾಸ್ತ್ರ ಇಲಾಖೆಯ ನಿಯಂತ್ರಕರ ಹುದ್ದೆಯಿಂದ ಬಿಡುಗಡೆಗೊಳಿಸಲಾಗಿದೆ. 

ಶ್ರೀ ಮೊಹಮದ್‌ ಜಹಾಂಗೀರ್‌, ಉಪನಿಯಂತ್ರಕರು, ಕಾನೂನು ಮಾಪನಶಾಸ್ತ್ರ ಇಲಾಖೆ, ಬೆಂಗಳೂರು ಇವರನ್ನು ಕಾನೂನು ಮಾಪನಶಾ 
ಇಲಾಖೆಯ ನಿಯಂತ್ರಕರ ಹುದ್ದೆಯಲ್ಲಿ ಪ್ರಭಾರದಲ್ಲಿಡಲಾಗಿದೆ. 


ಡ್‌ 
ಖಿ 
ಲಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಸ್‌. ವಿಶ್ವೇಶ್ವರಯ್ಯ 
ಪಿ.ಆರ್‌. 555 ಪೀಠಾಧಿಕಾರಿ, ಆಹಾರ-1 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಕವಿಸಸ/ಆ-1/57/ನಿಯೋ/2005, ದಿನಾಂಕ: 9ನೇ ಮೇ 2005 
ಶ್ರೀ ಕೆ. ಅನಿಲ್‌ ಕುಮಾರ್‌, ಉಪ ಕಾರ್ಯದರ್ಶಿ, ಕರ್ನಾಟಕ ಲೋಕ ಸೇವಾ ಆಯೋಗ ಇವರು ಪ್ರಸ್ತುತ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಇಲಾಖೆಯಲ್ಲಿ ಉಪ ಕಾರ್ಯದರ್ಶಿಯಾಗಿ ನಿಯೋಜನೆ ಮೇರೆಗೆ ಕಾರ್ಯನಿರ್ವಹಿಸುತ್ತಿದ್ದು, ಸದರಿ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨, ೨೦೦೫ ೧೯೯ 





ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ವಿಧಾನ ಸಭೆಯ ಮಾನ್ಯ ಉಪಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿಯಾಗಿ ನಿಯೋಜನೆ ಮೇರೆಗೆ 
ನೇಮಿಸಲಾಗಿದೆ. 
ಸಭಾಧ್ಯಕ್ಷರ ಆದೇಶಾನುಸಾರ, 
ಪಿ.ಆರ್‌. 556 ಹೆಚ್‌.ಎಸ್‌. ಜಗನ್ನಾಥ್‌ 
ಅಧೀನ ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಸಭೆಯ ಸಚಿವಾಲಯ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 194 SAS 2005, Bangalore, Dated: 21° April, 2005 

Shri Tushar Girinath, IAS (KN 93), Deputy Commissioner, Shimoga District, Shimoga, is 
transferred with immediate effect and posted until further orders as Deputy Commissioner, Raichur 
District, Raichur, vice Shri H.V. Parshwanath, IAS transferred. 

Shri T.K. Anil Kumar, IAS (KN 95), Deputy Commissioner, Bidar District, Bidar, is transferred with 
immediate effect and posted until further orders as Deputy Commissioner, Shimoga District, Shimoga, 
vice Shri Tushar Girinath, IAS , transferred. 

By Order and in the name of the Governor of Karnataka, 
K. SUDHAKARA SHETTY 
P.R. 557 Under Secretary to Government, 
Department of Personnel and Administrative Reforms (Services-l). 
NOTIFICATION 
No. DPAR 91 SFP 2002, Bangalore, Dated: 23" April, 2005 

The services of Sri B. Nijalingappa, IFS, (JHK-86), Deputy Conservator of Forests, waiting for 
posting, are placed at the disposal of Water Resources Department, Bangalore, with immediate effect and 
until further orders to post him as Deputy Conservator of Forests, Jala Samvardhana Yojana Sangha, 
Tumkur, in the existing vacancy. 

By Order and in the name of the Governor of Karnataka, 
K. SUDHAKARA SHETTY 
P.R. 558 Under Secretary to Government, 
Department of Personnel and Administrative Reforms (Services-l). 
NOTIFICATION 
No. DPAR 48 SFP 2005, Bangalore, Dated: 28 April, 2005 

Shri Manoj Kumar Shukla, IFS (KN 89), Deputy Conservator of Forests, Bannerghatta National 
Park, Bangalore, is transferred with immediate effect and posted until further orders as Deputy 
Conservator of Forests, Zilla Panchayat, Bellary, in the existing vacancy. 

By Order and in the name of the Governor of Karnataka, 
K. SUDHAKARA SHETTY 
P.R. 559 Under Secretary to Government, 
Department of Personnel and Administrative Reforms (Services-l). 
HIGH COURT OF KARNATAKA 
NOTIFICATION 
No. GOB.ll.229/93, Bangalore, Dated: 4th May, 2005 

In partial modification of the earlier notifications issued in this behalf, the Civil Judge (Sr.Dn) 
Basavakalyan is directed to itinerate to Humnabad from Basavakalyan, for two days in a week i.e. on 
every Thursday and Friday to decide the cases relating to Humnabad taluk with immediate effect, until 
further orders, with a direction to collect the process fee and other amount i.e. court fee deficit court fee 
and also process fee etc., at Humnabad, itself instead of at Basavakalyan. 

BY ORDER OF THE HIGH COURT, 
P.R. 560 N. ANANDA 
REGISTRAR GENERAL. 
HIGH COURT OF KARNATAKA 
NOTIFICATION 
No. GOB.Il.113(2)2005, Bangalore, Dated: 4th May, 2005 

The High Court of Karnataka hereby confers powers of Judicial Magistrate First Class on the 

Addl.Civil Judge (Jr.Dn) Hosadurga, Addl.Civil Judge (Jr.Dn) Challakere, Addl.Civil Judge (Jr.Dn) 


೨೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨, ೨೦೦೫ ಭಾಗ - ೨ 





Holalkere, Addl.Civil Judge (Jr.Dn) Hiriyur, under Section 11(3) of Cr.P.C. for disposal of criminal cases 
with immediate effect until further orders. 
BY ORDER OF THE HIGH COURT, 
P.R. 561 N. ANANDA 
REGISTRAR GENERAL. 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 27 ಎಂಎನ್‌ಇ 2005, ಬೆಂಗಳೂರು, ದಿನಾಂಕ: 9ನೇ ಮೇ, 2005 
ದಿನಾಂಕ: 6.5.2005ರ ಅಧಿಸೂಚನೆ ಸಂಖ್ಯೆ ನಅಇ 27 ಎಂಎನ್‌ಇ 2005ನ್ನು ರದ್ದುಪಡಿಸಿದೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಸೂಚನೆ ಸಂಖ್ಯೆ:ಆಕುಕ 279 ಎಂಎಸ್‌ಎಸ್‌ 2005 ದಿನಾಂಕ:25.4.2005ರ ಕ್ರಮ 
ಸಂಖ್ಯೆ:30 ರಲ್ಲಿ ಡಾ: ತೇಜಾಮಣಿ ಸಿ.ಎಂ. ವೈದ್ಯಾಧಿಕಾರಿ, ಸಮುದಾಯ ಆರೋಗ್ಯ ಕೇಂದ್ರ, ತಲಕಾಡು, ಟಿ. ನರಸೀಪುರ ತಾಲ್ಲೂಕು, ಮೈಸೂರು 
ಜಿಲ್ಲೆ, ಹಾಗೂ ಕ್ರಮ ಸಂಖ್ಯೆ:46ರಲ್ಲಿ ಡಾ: ಮಮತಾ ಹೆಚ್‌.ಕೆ. ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಚಂದಾಗಾಲು, ಮಂಡ್ಯ ಜಿಲ್ಲೆ 
ಇವರುಗಳ ಸೇವೆಯನ್ನು ಮೈಸೂರು ಮಹಾನಗರ ಪಾಲಿಕೆಗೆ ನಿಯೋಜನೆಯ ಮೇಲೆ ನೇಮಿಸಲು ಸದರಿಯವರ ಸೇವೆಯನ್ನು ನಗರಾಭಿವೃದ್ದಿ ಇಲಾಖೆಗೆ 
ನೀಡಿರುತ್ತಾರೆ. 
ಡಾ:ತೇಜಾಮಣಿ ಸಿ.ಎಂ. ವೈದ್ಯಾಧಿಕಾರಿ, ಮತ್ತು ಡಾ:ಮಮತಾ ಹೆಚ್‌.ಕೆ. ವೈದ್ಯಾಧಿಕಾರಿ, ಇವರುಗಳನ್ನು ಮೈಸೂರು ಮಹಾನಗರ 
ಪಾಲಿಕೆಯಲ್ಲಿ ಖಾಲಿ ಇರುವ ವೈದ್ಯಾಧಿಕಾರಿಗಳ ಹುದ್ದೆಗಳಿಗೆ ಮರುಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ಕುಮಾರ್‌ 
ಪಿ.ಆರ್‌. 562 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ನಅಇ 46 ಗುಅಪ್ರಾ 2005, ಬೆಂಗಳೂರು, ದಿನಾಂಕ: 5ನೇ ಮೇ, 2005 
ಅಧಿಸೂಚನೆ ಸಂ:ನಅಇ 05 ಗುಅಪ್ರಾ 2002, ದಿನಾಂಕ:3.4.2002ರಲ್ಲಿ ಶಹಾಪುರ ಸ್ಥಳೀಯ ಯೋಜನಾ ಪ್ರಾಧಿಕಾರಕ್ಕೆ ಶ್ರೀ ಸುರೇಂದ್ರ 
ಪಾಟೀಲ, ಇವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಸದರಿಯವರ ಅವಧಿ ಮುಕ್ತಾಯಗೊಂಡಿರುವುದರಿಂದ ಉಪ ವಿಭಾಗಾಧಿಕಾರಿ, 
ಯಾದಗಿರಿ ಉಪ ವಿಭಾಗ, ಯಾದಗಿರಿ ಇವರನ್ನು ಶಹಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 563 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ನಅಇ 108 ಎಸಿಬಿ 2005, ಬೆಂಗಳೂರು, ದಿನಾಂಕ: 7ನೇ ಮೇ, 2005 
ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಗೋವಿಂದರೆಡ್ಡಿ, ಕೆ.ಎಂ.ಎ.ಎಸ್‌. ರವರು 
ಮೃತಪಟ್ಟರುವುದರಿಂದ ಸದರಿ ಹುದ್ದೆಯನ್ನು ಭರ್ತಿ ಮಾಡುವವರೆಗೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಬಿ. ಭೀಮಪ್ಪ, ಕೆ.ಎ.ಎಸ್‌. ಸಹಾಯಕ 
ಆಯುಕ್ತರು, ಬಳ್ಳಾರಿ ಉಪ ವಿಭಾಗ, ಬಳ್ಳಾರಿ ಇವರನ್ನು ಬಳ್ಳಾರಿ ಮಹಾನಗರ ಪಾಲಿಕೆಯ ಆಯುಕ್ತರ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ಕುಮಾರ್‌ 
ಪಿ.ಆರ್‌. 564 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಂಇ 48 ಎಟಿಎಸ್‌ 2004 (ಪ), ಬೆಂಗಳೂರು, ದಿನಾಂಕ: 6ನೇ ಮೇ, 2005 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

















ಕ್ರ. | ಹೆಸರು ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ವರ್ಗಾವಣೆ ಮಾಡಲಾದ ಸ್ಥಳ 

ಸಂ. 

1. | ಶ್ರೀ ಕೆ.ಪಿ. ಸೋಮಸುಂದರ ಬಾಬು, ತಹಶೀಲ್ದಾರ್‌, ತಹಶೀಲ್ದಾರ್‌, ಗೌರಿಬಿದನೂರು (ಖಾಲಿ ಜಾಗ) 
ಗುಡಿಬಂಡೆಗೆ ವರ್ಗಾವಣೆ ಆದೇಶದಲ್ಲಿರುವವರು. 

2. | ಶ್ರೀ ಮೊಹ್ಮದ್‌ ಗೌಸ್‌ ಮೊಹಿದ್ದೀನ್‌ ಭಗವಾನ್‌, ತಹಶೀಲ್ದಾರ್‌, ಹಿರೇಕೆರೂರು (ಶ್ರೀ ಬಿ.ಕೆ. ಸಂಗಮೇಶ್‌ ರವರ 
ಮುನಿಸಿಪಲ್‌ ತಹಶೀಲ್ದಾರ್‌, ವರ್ಗಾವಣೆಯನ್ನು ರದ್ದು ಮಾಡುವ ಮೂಲಕ) ದಿನಾಂಕ:1.6.2005 
ಹಾವೇರಿ, ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು. ರಿಂದ ಜಾರಿಗೆ ಬರುವಂತೆ. 

3. | ಶ್ರೀಮತಿ ಕೆ.ಹೆಚ್‌. ಭಾಗ್ಯವತಮ್ಮ ಸಹಾಯಕ ರಾಜ್ಯ ಪ್ರತಿನಿಧಿ, ಕೆ.ಎ.ಟಿ. ಬೆಂಗಳೂರು (ಖಾಲಿ ಹುದ್ದೆ 
ಚುನಾವಣಾ ತಹಶೀಲ್ದಾರ್‌, 
ಜಿಲ್ಲಾಧಿಕಾರಿಯವರ ಕಛೇರಿ, ಮೈಸೂರು. 














ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨, ೨೦೦೫ ೨೦೧ 





ಸುತ್ತೋಲೆ ಸಂಖ್ಯೆ:ಕಂಇ 52 ಎ.ಎಸ್‌.ಡಿ. 2003, ದಿನಾಂಕ:2.6.2003 ರಲ್ಲಿ ಸೂಚಿಸಿರುವಂತೆ ಈ ಅಧಿಸೂಚನೆಯಲ್ಲಿ ಸ್ಥಳ 
ನಿಯುಕ್ತಿಗೊಳಿಸದೇ ಇರುವ ತಹಶೀಲ್ದಾರರುಗಳು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಹಾಜರಾಗತಕ್ಕದ್ದು. ಹಾಗೂ ಮೇಲ್ಕಂಡ 
ತಹಶೀಲ್ದಾರರುಗಳು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಿಂದ ಬಿಡುಗಡೆ ಹೊಂದಿ ವರ್ಗಾವಣೆಗೊಂಡ ಸ್ಥಳಗಳಲ್ಲಿ ಹಾಜರಾಗಲು ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮಹಂತೇಶಯ್ಯ 
ಪಿ.ಆರ್‌. 565 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 404 ಪಿಪಿಇ 2005, ಬೆಂಗಳೂರು, ದಿನಾಂಕ: 5ನೇ ಮೇ, 2005 
ವೀರಾಜಪೇಟೆಯ ಪ್ರಧಾನ ಸಿವಿಲ್‌ ಜಡ್ಜ್‌ (ಕಿ.ವಿ) ಹಾಗೂ ಜೆಎಮ್‌ಎಫ್‌ಸಿ ನ್ಯಾಯಾಲಯದಲ್ಲಿ ಈ ಕೆಳಕಂಡ ಪ್ರಕರಣ ಹಾಗೂ 
ಪ್ರತಿಪ್ರಕರಣಗಳು ದಾಖಲಾಗಿದ್ದು, ಪ್ರತಿಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ವೀರಾಜಪೇಟೆಯ ಅಧಿಕ 
ಸಹಾಯಕ ಸರ್ಕಾರಿ ಅಭಿಯೋಜಕರನ್ನು ವಿಶೇಷ ಸಹಾಯಕ ಸರ್ಕಾರಿ ಅಭಿಯೋಜಕರನ್ನಾಗಿ ನೇಮಿಸಲಾಗಿದೆ. 











ಕ್ರ. ಸಂ. ಮುಖ್ಯ ಪ್ರಕರಣ ಪ್ರತಿಪ್ರಕರಣ 
1 ಸಿ.ಸಿ.ನಂ. 774:2002 ಸಿ.ಸಿ.ನಂ. 66:2002 
2 ಸಿ.ಸಿ.ನಂ. 573:2004 ಸಿ.ಸಿ.ನಂ. 566:2004 
3 ಸಿ.ಸಿ.ನಂ. 755:2004 ಸಿ.ಸಿ.ನಂ. 579:2004 
4 ಸಿ.ಸಿ.ನಂ. 25:2004 ಸಿ.ಸಿ.ನಂ. 31:2004 
5 ಸಿ.ಸಿ.ನಂ. 42:2004 ಸಿ.ಸಿ.ನಂ. 41:2004 
6 ಸಿ.ಸಿ.ನಂ. 43:2004 ಸಿ.ಸಿ.ನಂ. 44:2004 
7 ಸಿ.ಸಿ.ನಂ. 32:1999 ಸಿ.ಸಿ.ನಂ. 862:1999 
8 ಸಿ.ಸಿ.ನಂ. 667:2004 ಸಿ.ಸಿ.ನಂ. 666:2004 
9 ಸಿ.ಸಿ.ನಂ. 660:2004 ಸಿ.ಸಿ.ನಂ. 665:2004 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 566 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ.ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗಗಳು) 
ಅಧಿಸೂಚನೆ 


ಸಂಖ್ಯೆ: ಒಇ 70 ಪಿಪಿಇ 2005, ಬೆಂಗಳೂರು, ದಿನಾಂಕ: 6ನೇ ಮೇ, 2005 
ಶ್ರೀ ಬಿ.ಸಿ. ಶಿವರುದ್ರಸ್ವಾಮಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಸ್ತುತ ಸ್ಥಳ ನಿಯುಕ್ತಿ ಆದೇಶದ ನಿರೀಕ್ಷಣೆಯಲ್ಲಿರುವ ಇವರನ್ನು 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಬೆಂಗಳೂರಿನ ಅಧಿಕ ಮುಖ್ಯ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯದಲ್ಲಿ 
ತೆರವಿರುವ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಯಲ್ಲಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 567 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ.ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗಗಳು) 
ಅಧಿಸೂಚನೆ 
ಸಂಖ್ಯೆ: ಒಇ 82 ಪಿಪಿಇ 2005, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌, 2005 
ಕೋಲಾರದ 3ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ. ಸಂಖ್ಯೆ:272:2001 ರ ಕೌಂಟರ್‌ ಪ್ರಕರಣವಾದ 
ಎಸ್‌.ಸಿ.ಸಂಖ್ಯೆ:56:2003ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ವಿಶೇಷ ಸರ್ಕಾರಿ ಅಭಿಯೋಜಕರು, 
1ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, ಕೋಲಾರ ಇವರನ್ನು ನೇಮಿಸಲಾಗಿದೆ. 
ದಿನಾಂಕ: 16.3.2005ರ ಸಮಸಂಖ್ಯೆಯ ಅಧಿಸೂಚನೆಯನ್ನು ಪ್ರಕರಣದ ಬದಲಾದ ಸಂದರ್ಭದಿಂದಾಗಿ ರದ್ದುಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 568 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ.ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗಗಳು) 


೨೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨, ೨೦೦೫ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಒಇ 387 ಪಿಪಿಇ 2005, ಬೆಂಗಳೂರು, ದಿನಾಂಕ: 27ನೇ ಏಪ್ರಿಲ್‌, 2005 
ಚಿಕ್ಕಮಗಳೂರು 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ.ಸಂಖ್ಯೆ:78:2003ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಶ್ರೀ ಹೆಚ್‌.ಜಿ. ಬಣಕಾರ್‌, ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಚಿಕ್ಕಮಗಳೂರು ಇವರನ್ನು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 569 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ.ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗಗಳು) 
ಅಧಿಸೂಚನೆ 
ಸಂಖ್ಯೆ: ಒಇ 391 ಪಿಪಿಇ 2005, ಬೆಂಗಳೂರು, ದಿನಾಂಕ: 29ನೇ ಏಪ್ರಿಲ್‌, 2005 
ಕೋಲಾರ 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ.ಸಂಖ್ಯೆ:253:99ರ ಕೌಂಟರ್‌ ಪ್ರಕರಣವಾದ 
ಎಸ್‌.ಸಿ.ಸಂಖ್ಯೆ.260:99ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಕೋಲಾರದ 1ನೇ ತ್ವರಿತ ವಿಲೇವಾರಿ 
ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 570 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ.ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗಗಳು) 
ಅಧಿಸೂಚನೆ ಸಂಖ್ಯೆ: ಒಇ 394 ಪಿಪಿಇ 2005, ಬೆಂಗಳೂರು, ದಿನಾಂಕ: 5ನೇ ಮೇ, 2005 
ಕೋಲಾರದ 3ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ.ಸಂಖ್ಯೆ:361:2002 (ಕೌಂಟರ್‌ ಪ್ರಕರಣ 
ಸಂಖ್ಯೆ.151:2001)ರಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ದಿನಾಂಕ 24.3.2003ರ ಸರ್ಕಾರಿ ಆದೇಶ ಸಂಖ್ಯೆ. ಲಾ 
876 ಎಲ್‌ಸಿಎಂ 2003 ಅನ್ನು ಮಾರ್ಪಡಿಸಿ, ವಿಶೇಷ ಸರ್ಕಾರಿ ಅಭಿಯೋಜಕರು, 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, ಕೋಲಾರ ಇವರನ್ನು 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 571 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ.ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗಗಳು) 
ಅಧಿಸೂಚನೆ ಸಂಖ್ಯೆ: ಒಇ 411 ಪಿಪಿಇ 2005, ಬೆಂಗಳೂರು, ದಿನಾಂಕ: 5ನೇ ಮೇ, 2005 
ಮಂಡ್ಯದ 4ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ.ಸಂಖ್ಯೆ:108:2001ರ ಕೌಂಟರ್‌ ಪ್ರಕರಣವಾದ 
ಎಸ್‌.ಸಿ.ಸಂಖ್ಯೆ.130:2000ರಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಹಾಗೂ ಪ್ರಕರಣವನ್ನು ನಡೆಸಲು ಮಂಡ್ಯದ 3ನೇ ತ್ವರಿತ ವಿಲೇವಾರಿ 
ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 572 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ.ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗಗಳು) 
ಅಧಿಸೂಚನೆ ಸಂಖ್ಯೆ: ಒಇ 412 ಪಿಪಿಇ 2005, ಬೆಂಗಳೂರು, ದಿನಾಂಕ: 4ನೇ ಮೇ, 2005 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ.ಸಂಖ್ಯೆ:182:2002ರ 
ಕೌಂಟರ್‌ ಪ್ರಕರಣವಾದ ಎಸ್‌.ಸಿ.ಸಂಖ್ಯೆ.05:2004 ನ್ನು ಸರ್ಕಾರದ ಪರವಾಗಿ ಹಾಜರಾಗಲು ಹಾಗೂ ಪ್ರಕರಣವನ್ನು ನಡೆಸಲು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ 1ನೇ ಅಪರ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 573 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ.ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗಗಳು) 
ಅಧಿಸೂಚನೆ ಸಂಖ್ಯೆ: ಒಇ 413 ಪಿಪಿಇ 2005, ಬೆಂಗಳೂರು, ದಿನಾಂಕ: 5ನೇ ಮೇ, 2005 
ಮಂಡ್ಯದ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ.ಸಂಖ್ಯೆ:174:2001ರ ಕೌಂಟರ್‌ ಪ್ರಕರಣವಾದ 
ಎಸ್‌.ಸಿ.ಸಂಖ್ಯೆ.41:98ರಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಹಾಗೂ ಪ್ರಕರಣವನ್ನು ನಡೆಸಲು ಮಂಡ್ಯದ ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 574 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ.ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗಗಳು) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨, ೨೦೦೫ ೨೦೩ 





ಅಧಿಸೂಚನೆ 
ಸಂಖ್ಯೆ: ಒಇ 415 ಪಿಪಿಇ 2005, ಬೆಂಗಳೂರು, ದಿನಾಂಕ: 4ನೇ ಮೇ, 2005 
ಹಾಸನದ 3ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ.ಸಂಖ್ಯೆ:187:2003ರಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು 
ಹಾಗೂ ಪ್ರಕರಣವನ್ನು ನಡೆಸಲು ಹಾಸನದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಪ್ರಧಾನ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 575 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ.ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗಗಳು) 
HIGH COURT OF KARNATAKA 
NOTIFICATION 
No. HCE.1/2005, Bangalore, Dated: 12th May, 2005 
In exercise of the powers conferred under Article 229 of the Constitution of India and RUle 7 of the 
High Court of Karnataka Service (Conditions of Service and Recruitment) Rules, 1973, and all other 
powers enabling thereunto, Hon'ble the Chief Justice is pleased to promote the following Officers as 
Assistant Registrars (Group-'A') in grade of Rs.7400-200-8800-260-10880-320-13120/- with effect from 
the dates and in the vacancies shown against their names. 



































Sl. Name & Designation Date of Vacancy Position 

No. Promotion 

1. |S. Devaraju, 02.09.2003 | In the vacancy caused due to reversion of Sri Narasa 
Court Officer. Reddy, pursuant to Order of Hon'ble High Court in 

W.P.No. 45490-91/2003 (S-PRO) dated 10.09.2004. 

2. | C. Channegowda, 02.09.2003 | In the vacancy caused due to reversion of Sri V. 

Court Officer. Vijayaprabhakara, pursuant to order of Hon'ble High 
Court in W.P.No. 45490-91/2003 (S-PRO) dated 
10.09.2004. 

3. | MN. Susheela, 01.10.2003 | In the vacancy caused due to retirement of Sri N. 

Section Officer. Shivanna, Assistant Registrar from service w.e.f. 
30.09.2003 AN vide HCE.759/2003 dated 
23.07.2003. 

4. | AN. Balasubramanyam, | 01.05.2004 | In the vacancy caused due to retirement of Sri K.N. 
Senior Judgment Writer. Parameshwara Panicker, Assistant Registrar from 
(Transferred as Section service ೫.9.1. 30.04.2004 A/IN vide HCE.53/2004 
Officer) dated 26.02.2004. 

5. | SmtK.V. Saraswathi, 01.09.2004 | In the vacancy caused due to retirement of Sri F.H. 
Court Officer. Kollur, Assistant Registrar from service w.e.f. 

31.08.2004 AN vide HCE.634/2004 dated 
09.06.2004. 





The above Officers will be entitled to all consequential benefits including salary of the promoted 
posts with effect from the date they are promoted after deducting the amount they have already received. 
BY ORDER OF HON'BLE THE CHIEF JUSTICE, 
P.R. 576 VEERANNA G.TIGADI 
REGISTRAR (JUDICIAL) WC. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 113 ಸಅರ 2005, ಬೆಂಗಳೂರು, ದಿನಾಂಕ: 6ನೇ ಮೇ, 2005 
ಜಲ ಸಂಪನೂಲ ಇಲಾಖೆ (ಸೇವೆಗಳು-ಎ) ಸರ್ಕಾರದ ಅಧೀನ ಕಾರ್ಯದರ್ಶಿ, ಶ್ರೀ ಟಿ.ಜೆ. ನಾಗರಾಜು ಇವರಿಗೆ ವೈದ್ಯಕೀಯ ಕಾರಣದ 
ಮೇಲೆ ವೈದ್ಯಕೀಯ : ದೇಹ ಅರ್ಹತಾ ಪ್ರಮಾಣ ಪತ್ರವನ್ನು ಒದಗಿಸುವ ಷರತ್ತಿಗೆ ಒಳಪಟ್ಟು 51 ದಿನಗಳ ಪರಿವರ್ತಿತ ರಜೆಯನ್ನು ದಿನಾಂಕ: 
11.4.2005 ರಿಂದ 31.5.2005 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ 
ಮುಂದುವರೆಸಲಾಗಿದೆ. ಈ ರಜೆಯನ್ನು ಮಂಜೂರು ಮಾಡಿದ ನಂತರ ಖಾತೆಯಲ್ಲಿ 123 ದಿನಗಳು ಅರ್ಧ ವೇತನ ರಜೆ ಜಮೆ ಇರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 577 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨, ೨೦೦೫ ಭಾಗ - ೨ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಕುಕ 44 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 4ನೇ ಮೇ, 2005 
1. ದಿನಾಂಕ:26.4.2005 ಸಂಖ್ಯೆ:ಆಕುಕ 44 ಎಂಎಂಸಿ 2005ರ ಅಧಿಸೂಚನೆಯನ್ನು ಭಾಗಶಃ ಮಾರ್ಪಡಿಸಿ ಸದರಿ ಅಧಿಸೂಚನೆಯಲ್ಲಿ 
ಸೂಚಿಸಿರುವ ಪ್ರಾಂಶುಪಾಲರುಗಳನ್ನು ದಿನಾಂಕ:21.3.2005ರಿಂದ ಪೂರ್ವಾನ್ಹಯವಾಗಿ ಜಾರಿಗೆ ಬರುವಂತೆ ಅವರುಗಳು ಈ ಹಿಂದೆ ಪ್ರಾಂಶುಪಾಲರ 
ಹುದ್ದೆಗೆ ಬಡ್ತಿ ಪಡೆಯುವ ಪೂರ್ವದಲ್ಲಿ ಹೊಂದಿದ್ದ ಪ್ರಾಧ್ಯಾಪಕ ಹುದ್ದೆಯ ಶೈಕ್ಷಣಿಕಕ್ಲಿನಿಕಲ್‌ನ ಚಾಲ್ತಿ ಕರ್ತವ್ಯಗಳ ನಿರ್ವಹಣೆಗೆ ಪ್ರಭಾರದ ಮೇಲೆ 
ಮುಂದಿನ ಆದೇಶದವರೆಗೆ ಅಥವಾ ಸದರಿ ಹುದ್ದೆಗಳಿಗೆ ನಿಯತವಾಗಿ ನೇಮಕಾತಿ ಮಾಡುವವರೆಗೆ ಯಾವುದು ಮುಂಚಿತವೋ ಅಲ್ಲಿಯವರೆಗೆ ಮಾತ್ರ 
ನೇಮಿಸಲಾಗಿದೆ. 
2. ದಿನಾಂಕ:26.4.2005ರ ಅಧಿಸೂಚನೆಯು ಇತರೆ ಉಪಬಂಧಗಳಿಗೆ ಸಂಬಂಧಿಸಿದಂತೆ ಯಾವುದೇ ಬದಲಾವಣೆ ಇಲ್ಲದೆ ಯಥಾವತ್ತಾಗಿ 
ಮುಂದುವರಿಯುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ವಿ. ಪ್ರಸಾದ್‌ 
ಪಿ.ಆರ್‌. 578 ಸರ್ಕಾರದ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಎಫ್‌ಡಿ 26 ಇಪಿಎಸ್‌ 2005, ಬೆಂಗಳೂರು, ದಿನಾಂಕ: 3ನೇ ಮೇ, 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 27 ಎಸ್‌ಎಫ್‌ಪಿ 2005 ದಿನಾಂಕ: 23.3.2005ರಲ್ಲಿ ಆರ್ಥಿಕ ಇಲಾಖೆಯ ವಶಕ್ಕೆ 
ನೀಡಲಾಗಿರುವ ಶ್ರೀ ಆರ್‌. ಮನೋಜ್‌, ಐಎಫ್‌ಎಸ್‌ (ಕೆಎನ್‌ 99), ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಜಲ ಸಂವರ್ಧನೆ ಯೋಜನಾ ಸಂಘ, 
ತುಮಕೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ, 
ಬೆಂಗಳೂರು ಇಲ್ಲಿನ ಕಾರ್ಯಕಾರಿ ನಿರ್ದೇಶಕ ಹುದ್ದೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 579 ಎಲ್‌. ಶ್ರೀನಿವಾಸನ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಅಬಕಾರಿ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 206 ಸೆಅಸೆ 2005, ಬೆಂಗಳೂರು, ದಿನಾಂಕ: 7ನೇ ಮೇ, 2005 
ಶ್ರೀ ಎಲ್‌.ಕೆ. ಅತೀಕ್‌, ಐ.ಎ.ಎಸ್‌, ನಿರ್ದೇಶಕರು, ಕರ್ನಾಟಕ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಂಸ್ಥೆ ಮತ್ತು ಪದನಿಮಿತ್ತ 
ಸರ್ಕಾರದ ಅಪರ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, ಬೆಂಗಳೂರುರವರಿಗೆ ದಿನಾಂಕ:13.5.2005ರಿಂದ 
22.5.2005 ವರೆವಿಗೆ (ಉದಿಸೇ) ಒಟ್ಟು 10 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಶ್ರೀ ಎಲ್‌.ಕೆ. ಅತೀಕ್‌, ಐಎಎಸ್‌, ರವರಿಗೆ ಹಾಗೂ ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ ಪ್ರಸಕ್ತ 2002-2005ರ ಬ್ಲಾಕ್‌ 
ಅವಧಿಯಲ್ಲಿ ಕುಲು ಮನಾಲಿ (ಹಿಮಾಚಲ ಪ್ರದೇಶ)ಗೆ ಹೋಗಿಬರಲು ಕೇಂದ್ರ ನಿಯಮದಡಿಯಲ್ಲಿ ರಜಾ ಪ್ರಯಾಣ ರಿಯಾಯಿತಿಯನ್ನು 
ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಶ್ರೀ ಎಲ್‌.ಕೆ. ಅತೀಕ್‌, ಐ.ಎ.ಎಸ್‌, ರವರು ರಜೆಯ ಮೇಲೆ ಹೋಗಿದದಿದ್ದರೆ, ನಿರ್ದೇಶಕರು, ಕರ್ನಾಟಕ ಗ್ರಾಮೀಣ ನೀರು ಸರಬರಾಜು 
ಮತ್ತು ನೈರ್ಮಲ್ಯ ಸಂಸ್ಥೆ ಮತ್ತು ಪದನಿಮಿತ್ತ ಸರ್ಕಾರದ ಅಪರ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, ಬೆಂಗಳೂರು 
ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 








ಕ್ರ. ಸಂ. ಹೆಸರು ಸಂಬಂಧ ವಯಸ್ಸು 
1. ಶ್ರೀ ಎಲ್‌.ಕೆ. ಅತೀಕ್‌ ಸ್ವತಃ 
2. ಶ್ರೀಮತಿ ಪೈಜಾ ಅತೀಕ್‌ ಪತ್ನಿ 31 ವರ್ಷಗಳು 
3. ಕು: ಫಹಾದ್‌ ಕೆ. ಖಾನ್‌ ಮಗ 08 ವರ್ಷಗಳು 
4. ಕು: ಯೂಸ್ರ ಹೆಚ್‌. ಖಾನ್‌ ಮಗಳು 05 ವರ್ಷಗಳು 





ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 580 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 199 ಡಿಜಿಒ 2004, ಬೆಂಗಳೂರು, ದಿನಾಂಕ: 10ನೇ ಮೇ, 2005 
ಶ್ರೀಮತಿ ಎಂ.ಜೆ. ಶಾರದ, ಉಪನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, ಬೆಂಗಳೂರು, ಇವರ 
ಜನ್ಮದಿನಾಂಕ: 15.7.1947 ಆಗಿದ್ದು, ಇವರು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958ರ ನಿಯಮ 95(1) ರಂತೆ ದಿನಾಂಕ:31.7.2005 
ರಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಅನುಮತಿಯನ್ನು ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 597 ಸ್ವರ್ಣಲತ ಎಂ. ಭಂಡಾರೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸೇವೆಗಳು-1,2) 


